ವಿ 


. 


ಕರ್ನಾಟಕ ರಾಜ್ಯಪತ್ರ 


2 


. 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೪ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೯ , ೨೦೧೯ ( ಭಾದ್ರಪದ ೨೮, ಶಕ ವರ್ಷ ೧೯೪೧) | ಸಂಚಿಕೆ ೩೮ 
Volume 154 || Bengaluru , Thursday , September 19 , 2019 ( Bhadrapada 28, Shaka Varsha 1941) | Issue 38 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 59 ಭೂಸ್ವಾಚ 2018, ಬೆಂಗಳೂರು, ದಿನಾಂಕ: 19 .08.2019 
ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕಿನ ಮಾಡದಕೆರೆ ಹೋಬಳಿ, ನಾಕೀಕೆರೆ ಗ್ರಾಮದಲ್ಲಿ ಸರ್ವೆ ನಂ . 34, 35, 33 , 64 ಹಾಗೂ ಇನ್ನಿತರೆ 
ಒಟ್ಟು 56 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 49 - 01 ಎಕರೆ ಜಮೀನನ್ನು ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ 
ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ 
ಕಾಯ್ದೆ - 2013ರ ಕಲಂ 19( 7) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು 
ದಿನಾಂಕ: 30.07.2019 ರಿಂದ 29 .11.2019 ರವರೆಗೆ ಅಂದರೆ ಒಟ್ಟು 04 ತಿಂಗಳ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 150 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC - 40 

ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 74 ಭೂಸ್ವಾತು 2018, ಬೆಂಗಳೂರು, ದಿನಾಂಕ : 19 .08.2019 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಕಸಬಾ ಹೋಬಳಿ, ಕಲ್ಕೆರೆ ಗ್ರಾಮದ ಸರ್ವೆ ನಂ . 59 /1, 61/3, 61/2 , 61 ಹಾಗೂ ಇನ್ನಿತರೆ ಒಟ್ಟು 
14 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 08 - 22 ಎಕರೆ ಜಮೀನನ್ನು ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆಗಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು 
“ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ ( 7) ರಡಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 24.04.2019 ರಿಂದ 23.10 .2019 
ರವರೆಗೆ ಅಂದರೆ ಒಟ್ಟು 06 ತಿಂಗಳ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 151 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC - 40 

ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸ್ವಾಧೀನ- 2) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 58 ಭೂಸ್ವಾಚ 2018 , ಬೆಂಗಳೂರು, ದಿನಾಂಕ: 19.08.2019 
ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕಿನ ಕಸಬಾ ಹೋಬಳಿ, ಚಿಕ್ಕಯಗಟಿ ಗ್ರಾಮದ ಸರ್ವೆ ನಂ . 30 /1, 321 ಹಾಗೂ ಇನ್ನಿತರೆ ಒಟ್ಟು 12 
ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 7 -24 ಎಕರೆ ಜಮೀನನ್ನು ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲು “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013” ರ 


( ೬೩೩ ) 


೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೪ 

ಭಾಗ ೬ . 
ಕಲಂ 19 ( 7) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು 
ದಿನಾಂಕ: 26.07.2019 ರಿಂದ 25 .11 .2019 ರವರೆಗೆ ಅಂದರೆ ಒಟ್ಟು 04 ತಿಂಗಳ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 152 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ. ಆರ್ 
SC - 40 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂಸ್ವಾಧೀನ- 2 ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 77 ಭೂಸ್ವಾತು 2018, ಬೆಂಗಳೂರು, ದಿನಾಂಕ: 19.08. 2019 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಚನ್ನರಾಯನದುರ್ಗ ಹೋಬಳಿ, ಬಳೇವೀರನಹಳ್ಳಿ ಗ್ರಾಮದ ಸರ್ವೆ ನಂ . 1/2ಬಿ4 , 1/2ಬಿ5, 41 
ಹಾಗೂ ಇನ್ನಿತರೆ ಒಟ್ಟು 40 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 12 - 04 1/2 ಎಕರೆ ಜಮೀನನ್ನು ತುಮಕೂರು- ರಾಯದುರ್ಗ ರೈಲ್ವೆ ಯೋಜನೆಗಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲು “ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ 
ಕಲಂ ೨ ( 7 ) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 ( 1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 
26.04.2019 ರಿಂದ 25. 04 .2020 ರವರೆಗೆ ಅಂದರೆ ಒಟ್ಟು ಒಂದು ವರ್ಷದವರೆಗೆ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 153 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC - 40 

- ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 69 ಭೂಸ್ವಾತು 2018 , ಬೆಂಗಳೂರು, ದಿನಾಂಕ: 28.08.2019. 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಚನ್ನರಾಯನದುರ್ಗ ಹೋಬಳಿ, ನವಿಲುಕುರಿಕೆ ಗ್ರಾಮದ ಸರ್ವೆ ನಂ . 37/2, 37 /3, 37 /9 , ಹಾಗೂ 
ಇನ್ನಿತರೆ ಒಟ್ಟು 51 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 10 - 30 3/4 ಎಕರೆ ಜಮೀನನ್ನು ತುಮಕೂರು-ರಾಯದುರ್ಗ ರೈಲ್ವೆ ಯೋಜನೆಗಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲು “ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ 
ಕಾಯ್ದೆ - 2013ರ ಕಲಂ ( 7) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು 
ದಿನಾಂಕ: 26.04 .2019 ರಿಂದ 25 .10.2019 ರವರೆಗೆ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 157 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC - 40 

ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ, ( ಭೂಸ್ವಾಧೀನ- 2 ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 68 ಭೂಸ್ವಾತು 2018 , ಬೆಂಗಳೂರು, ದಿನಾಂಕ: 28 .08.2019 . 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಕಸಬಾ ಹೋಬಳಿ, ಕಂಬದಹಳ್ಳಿ ಗ್ರಾಮದ ಸರ್ವೆ ನಂ . 1/2ಎ , 1/3, 7 /3, 7/4 ಹಾಗೂ ಇನ್ನಿತರೆ 
ಒಟ್ಟು 28 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 10 - 23 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು “ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, 
ಸೂಕ್ತ ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ 19 ( 7) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ: 27 .04.2019 ರಿಂದ 27.10. 2019 ರವರೆಗೆ ಕಾಲಾವಕಾಶ ವಿಸ್ತರಿಸಿ 
ಆದೇಶಿಸಿದೆ. 
PR - 158 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc - 40 

ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ. (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 78 ಭೂಸ್ವಾತು 2018 , ಬೆಂಗಳೂರು, ದಿನಾಂಕ: 28.08.2019 . 
ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕು, ಚನ್ನರಾಯನದುರ್ಗ ಹೋಬಳಿ, ಅಗ್ರಹಾರ ಗ್ರಾಮದ ಸರ್ವೆ ನಂ . 109 /1, 109 /2 , 109 /3, ಹಾಗೂ 
ಇನ್ನಿತರೆ ಒಟ್ಟು 17 ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 07 - 28 ಎಕರೆ ಜಮೀನನ್ನು ತುಮಕೂರು- ರಾಯದುರ್ಗ ರೈಲ್ವೆ ಯೋಜನೆಗಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲು “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ ಪರಿಹಾರ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ 
ಕಲಂ 19 ( 7) ರಡಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ ಪ್ರಕರಣದಲ್ಲಿ 19 (1) ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು 
ದಿನಾಂಕ: 26.04.2019 ರಿಂದ 25.04.2020 ರವರೆಗೆ ಕಾಲಾವಕಾಶ ವಿಸ್ತರಿಸಿ ಆದೇಶಿಸಿದೆ. 
PR - 159 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ. ಆರ್ 
SC - 40 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ, (ಭೂಸ್ವಾಧೀನ-2 ) 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 

೬೩೫ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್‌ವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013 ರ ( ದಿನಾಂಕ:01- 01- 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ ) ರೊಂದಿಗೆ 

ಓದಲಾದ ಕಲಂ 19(1) ರಲ್ಲಿ ಮಾಡಿದ ಅಧಿಸೂಚನೆ. 


ಸಂ : ಭೂಸ್ವಾ: 5 ( 2 ) ಸಿ. ಆರ್ :/ 66 / 2018 - 19 , ದಿನಾಂಕ : 12 - 06 - 2019 


ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಸಾರ್ವಜನಿಕ ಉದ್ದೇಶವಾಗಿರುವ ಸಾಸ್ನೇಹಳ್ಳಿ ಏತ ನೀರಾವರಿ ಯೋಜನೆಯ ಕಾಮಗಾರಿಯು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ 121 ಕೆರೆಗಳಿಗೆ ನೀರು 


ತುಂಬಿಸುವ ಯೋಜನೆಗೆ ಬೇಕಾಗುವ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ಸೇಹಳ್ಳಿ ಮತ್ತು ಮಾವಿನಕೋಟೆ ಗ್ರಾಮದ ಜಮೀನುಗಳು ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಈ ಮೇಲಿನಂತೆ ವಿವರಿಸಿದ 
ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ ಕುರಿತು ಬೇಕಾಗುವುದೆಂದು ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರಿಗೆ ಕಂಡು ಬಂದಿದೆ. 


ಈ ಮೂಲಕ ತಿಳಿಸುವುದೆನಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ ( ದಿನಾಂಕ:01- 01-2014 ರಿಂದ ಜಾರಿಗೆ ತಂದ 
ಅಧಿಸೂಚನೆ ಪ್ರಕಾರ) ಕಲಂ 11( 1) ರ ಸೌಲಭ್ಯದ ಮೇರೆಗೆ ( 2013 ಕೇಂದ್ರದ 30ನೇ ಕಾಯ್ದೆ) ಸದರ ಕಾನೂನಿನ ಕಲಂ 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ದಾವಣಗೆರೆ ರವರು ಈ ಮೂಲಕ 
ಕಾರ್ಯಪಾಲನೆ ಪ್ರಾಧಿಕಾರವನ್ನು ಉಪವಿಭಾಗಾಧಿಕಾರಿಗಳು ದಾವಣಗೆರೆ ಇವರಿಗೆ ನೀಡಲಾಗಿದೆ. ಹಾಗೂ ಕಲಂ 43ರ ಮೇರೆಗೆ ಪುನರವಸತಿ ಮತ್ತು ಪುನರನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ 
ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ರವರಿಗೆ ನೀಡಲಾಗಿದೆ 


ಸರಕಾರದ ತಿದ್ದುಪಡಿ ಆದೇಶ ಸಂಖ್ಯೆ :ಕಂಇ:76: ಭೂ .ಸ್ವಾವಿ:2014 ದಿನಾಂಕ 30 - 06 -2014 ರನ್ವಯ ಕಲಂ .6( 2) ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನ ಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ 
ನಿರ್ಧರಣದ ಅಂಶ ( Environmental Impact Assessment) ಪ್ರಕ್ರಿಯೆಯನ್ನು ಪೂರೈಸುತ್ತಿರುವುದರಿಂದ ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ ( Social Impact Assessment) ಸಾಸ್ಟೇಹಳ್ಳಿ 
ಏತ ನೀರಾವರಿ ಯೋಜನೆಗೆ ಅನ್ವಯಿಸುವುದಿಲ್ಲ ಎಂದು ಸೃಷ್ಟಿಕರಿಸಿದೆ. 


2013 ಕಾಯ್ದೆ ಕಲಂ 15 (1) ರ ಮೇರೆಗೆ ಆಸಕ್ತಿವುಳ್ಳವರು ತಮ್ಮ ತಂಟೆ ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಲಯಕ್ಕೆ ಅರ್ಜಿ ಸಲ್ಲಿಸಬೇಕು ನಂತರ ಬಂದ ಅರ್ಜಿಗಳನ್ನು ಯಾವುದೇ 


ಮುನ್ಸೂಚನೆ ನೀಡದೇ ವಿಲೇಯಕ್ಕೆ ಹಾಕಲಾಗುವದು. 


ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ ಕಾಯ್ದೆ ಕಲಂ 11( 4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೦೯ 


ಭಾಗ ೬ 


ಅನುಸೂಚಿ 


ಎಲ್ಎಕ್ಯೂ / ಎಸ್ಆರ್ 
ಗ್ರಾಮ :- ಸಾಸ್ಟೇಹಳ್ಳಿ, ಮಾವಿನಕೋಟೆ ಮತ್ತು ಹಟ್ಟಿಹಾಳ್ 


ಜಿಲ್ಲೆ: ದಾವಣಗೆರೆ 


ತಾಲೂಕ: ಹೊನ್ನಾಳಿ 


ಹೋಬಳಿ: ಸಾಸ್ಟೇಹಳ್ಳಿ - 1 


ಚಕ್ಕುಬಂದಿ 


ಸರ್ವೆ 


ಜಮೀನಿನ 


*)2 


ಖಾತೆದಾರರ/ ಅನುಭವದಾರರ ಹೆಸರು 


ಸ್ವಾಧೀನ ಪಡಿಸಿ 
ಕೊಳ್ಳುವ ವಿಸ್ತೀರ್ಣ 

ಎ - ಗುಂ - ಆ 


ತರಂ ರೂ . ಪೈ 


ನಂಬರ್ 


ತರಹ 


ಉತ್ತರ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


- 3 


10 


ಗ್ರಾಮ : ಸಾಸ್ಟೇಹಳ್ಳಿ 


ಹೋಬಳಿ: ಸಾಸ್ಟೇಹಳ್ಳಿ, - 1 


| ಎನ್. ಮಂಜಪ್ಪ ಬಿನ್ ಪಂಚಾಕ್ಷರಪ್ಪ 


135 / 3 


ಖುಷಿ 


ರ 


ಸ್ತೆ 


ತುಂಗಾ ಭದ್ರಾ 

| ಮಾವಿನಕೋಟೆಗ್ರಾಮದ ಗಡಿ 
ನದಿ 


ರಿ. ಸ. ನಂ . 
136 


00 - 30 - 00 


ಒಟ್ಟು 


00 - 30 - 00 


ಗ್ರಾಮ : ಮಾವಿನಕೋಟೆ 


ಹೋಬಳಿ: ಸಾಸ್ಟೇಹಳ್ಳಿ - 1 


ಸಿದ್ದಪ್ಪ ಟಿ. ವಿ. ಬಿನ್ ಟಿ. ವೀರಪ್ಪ 
ಮಹದೇವಪ್ಪ ಟಿ. ವಿ . ಬಿನ್ ಟಿ. ವೀರಪ್ಪ 
ಮಂಜಪ್ಪ ಟಿ. ವಿ . ಬಿನ್ ಟಿ. ವೀರಪ್ಪ 
ಲತಾ ಟಿ. ಎಸ್ . ಕೋಂ ಶೇಖರಪ್ಪ ಟಿ. ವಿ. 


| 


ತುಂಗಭದ್ರಾ 


41 


| 


ತರಿ 


ಊರು 

ಮತ್ತು 
ರಿ . ಸ. ನಂ . 

32 


ರಿ . ಸ. ನಂ . 40 


ರಿ . ಸ . ನಂ . 39 


03 - 03 - 00 


ನದಿ 


| ರಿ. ಸ. ನಂ . 


ಎಸ್. ಎನ್ . ಮಜೀದ್ ಖಾನ್ ಬಿನ್ ಖಾದರ್ 
ಅಲ್ಲಿಖಾನ್ 


_40/4 


ತರಿ 


ರಿ . ಸ. ನಂ . 
40 /3 ರಲ್ಲಿ | ರಿ. ಸ. ನಂ . 40/ 3 ರಲ್ಲಿ ಉಳಿದ 
ಉಳಿದ 

ಜಮೀನು 
ಜಮೀನು 


ತುಂಗಭದ್ರಾ 
ನದಿ 


01 - 20 - 00 


_41 


ಒಟ್ಟು 


04 - 23 - 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 


೬೩೭ 


ಗ್ರಾಮ : ಹಟ್ಟಿಹಾಳ್ 


ಹೋಬಳಿ: ಸಾಸ್ಟೇಹಳ್ಳಿ, - 1 


ರಿ. ಸ. ನಂ . 
20/ P1 


ಹುಲ್ಲು ಬನ್ನಿ ಖರಾಬು ( ಪ್ರತಿ ವರ್ಷ 
ಹರಾಜಾಗತಕ್ಕದ್ದು) 


20 / PI 


ರಿ. ಸ. ನಂ . 
20 / P1 ರಲ್ಲಿ | ರಿ . ಸ. ನಂ . 20 /P1 ರಲ್ಲಿ ಉಳಿದ 
ಉಳಿದ 

ಜಮೀನು 
ಜಮೀನು 


ರಿ. ಸ. ನಂ . 
20 / P1 ರಲ್ಲಿ 

ಉಳಿದ 
ಜಮೀನು 


00 - 30 - 00 


ಉಳಿದ 
ಜಮೀನು 


ಒಟ್ಟು 


00 - 30 - 00 


ಘೋಷ್ಟಾರೆ : 


1. ಸಾಸ್ಟೇಹಳ್ಳಿ 


00ಎ - 30ಗು - 00ಆ 


2 . ಮಾವಿನಕೋಟೆ 


04ಎ - 23ಗು - 00ಆ 


3. ಹಟ್ಟಿಹಾಳ್ 


00ಎ - 30ಗು - 00ಆ 


ಒಟ್ಟು 


06ಎ - 03ಗು - 00 


PR. 132 
Sc -100 


ಉಪ ವಿಭಾಗಾಧಿಕಾರಿ ಹಾಗೂ 
ಭೂಸ್ವಾಧೀನಾಧಿಕಾರಿಗಳು 

ದಾವಣಗೆರೆ 


ಜಿಲ್ಲಾಧಿಕಾರಿಗಳು 
ದಾವಣಗೆರೆ ಜಿಲ್ಲೆ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್‌ವಸತಿ ಮತ್ತು ಪುನರನಿರ್ಮಾಣ ಕಾಯ್ದೆ 2013 ರ ( ದಿನಾಂಕ:01- 01 - 2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ ) ರೊಂದಿಗೆ 

ಓದಲಾದ ಕಲಂ 19 (1 ) ರಲ್ಲಿ ಮಾಡಿದ ಅಧಿಸೂಚನೆ. 

ಸಂ ಭೂಸ್ವಾ: 5 (2) ಸಿ.ಆರ್ : 66/2018- 19, ದಿನಾಂಕ : 12 - 06 -2019 
ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಸಾರ್ವಜನಿಕ ಉದ್ದೇಶವಾಗಿರುವ ಸಾಹಳ್ಳಿ ಏತ ನೀರಾವರಿ ಯೋಜನೆಯ ಕಾಮಗಾರಿಯು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ 121 ಕೆರೆಗಳಿಗೆ ನೀರು 
ತುಂಬಿಸುವ ಯೋಜನೆಗೆ ಬೇಕಾಗುವ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ಸೇಹಳ್ಳಿ ಮತ್ತು ಮಾವಿನಕೋಟೆ ಗ್ರಾಮದ ಜಮೀನುಗಳು ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಈ ಮೇಲಿನಂತೆ ವಿವರಿಸಿದ 
ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ ಕುರಿತು ಬೇಕಾಗುವುದೆಂದು ಜಿಲ್ಲಾಧಿಕಾರಿಗಳು ದಾವಣಗೆರೆ ಇವರಿಗೆ ಕಂಡು ಬಂದಿದೆ. 


೬೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 


ಭಾಗ ೬ 


ಈ ಮೂಲಕ ತಿಳಿಸುವುದೆನಂದರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕ ಮತ್ತು ಸೂಕ್ತ ಪರಿಹಾರದ ಹಕ್ಕು , ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ ( ದಿನಾಂಕ: 01 -01- 2014 ರಿಂದ ಜಾರಿಗೆ ತಂದ 
ಅಧಿಸೂಚನೆ ಪ್ರಕಾರ ) ಕಲಂ 11( 1) ರ ಸೌಲಭ್ಯದ ಮೇರೆಗೆ ( 2013 ಕೇಂದ್ರದ 30ನೇ ಕಾಯ್ದೆ) ಸದರ ಕಾನೂನಿನ ಕಲಂ 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು ದಾವಣಗೆರೆ ರವರು ಈ ಮೂಲಕ 
ಕಾರ್ಯಪಾಲನೆ ಪ್ರಾಧಿಕಾರವನ್ನು ಉಪವಿಭಾಗಾಧಿಕಾರಿಗಳು ದಾವಣಗೆರೆ ಇವರಿಗೆ ನೀಡಲಾಗಿದೆ. ಹಾಗೂ ಕಲಂ 43ರ ಮೇರೆಗೆ ಪುನರವಸತಿ ಮತ್ತು ಪುನರನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ 
ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ರವರಿಗೆ ನೀಡಲಾಗಿದೆ. 


ಸರಕಾರದ ತಿದ್ದುಪಡಿ ಆದೇಶ ಸಂಖ್ಯೆ :ಕಂಇ:76: ಭೂ .ಸ್ವಾವಿ:2014 ದಿನಾಂಕ 30 - 06 - 2014 ರನ್ವಯ ಕಲಂ .6( 2) ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನ ಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ 
ನಿರ್ಧರಣದ ಅಂಶ (Environmental Impact Assessment) ಪ್ರಕ್ರಿಯೆಯನ್ನು ಪೂರೈಸುತ್ತಿರುವುದರಿಂದ ಬೇರಾವುದೇ ಕಾಯ್ದೆಗಳಡಿಯಲ್ಲಿ ಮಾಡಬೇಕಾದಲ್ಲಿ ಸಾಮಾಜಿಕ ನಿರ್ಧರಣದ ಅಂಶ (Social Impact Assessment) ಸಾಸ್ಟೇಹಳ್ಳಿ 
ಏತ ನೀರಾವರಿ ಯೋಜನೆಗೆ ಅನ್ವಯಿಸುವುದಿಲ್ಲ ಎಂದು ಸೃಷ್ಟಿಕರಿಸಿದೆ. 

2013 ಕಾಯ್ದೆ ಕಲಂ 15 (1) ರ ಮೇರೆಗೆ ಆಸಕ್ತಿವುಳ್ಳವರು ತಮ್ಮ ತಂಟೆ ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಲಯಕ್ಕೆ ಅರ್ಜಿ ಸಲ್ಲಿಸಬೇಕು ನಂತರ ಬಂದ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆ ನೀಡದೇ ವಿಲೇಯಕ್ಕೆ ಹಾಕಲಾಗುವದು . 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು, ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ 2013 ರ ಕಾಯ್ದೆ ಕಲಂ 11(4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಲಿರುವ 
ಭೂಮಿಯನ್ನು ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವಿಸುವ, ಬದಲಾಯಿಸುವ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂದಿಸಿದೆ. ಅಂತಹ ಯಾವುದೇ ಕ್ರಯ ಅಥವಾ 
ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 


ಜಿಲ್ಲೆ: ದಾವಣಗೆರೆ 


ತಾಲೂಕ: ಚನ್ನಗಿರಿ 


ಅನುಸೂಚಿ 

ಎಲ್ಎಕ್ಯೂ / ಎಸ್ಆರ್ 
ಹೋಬಳಿ: ಕಸಬಾ ಮತ್ತು ಸಂತೇಬೆನ್ನೂರ - 2 ಗ್ರಾಮ:- ಚನ್ನೇಶಪುರ, ಕೆ. ಗಾಣದಕಟ್ಟೆ ಮತ್ತು ಜಕ್ಕಲಿ 
ಚಕ್ಕುಬಂದಿ 

ಸ್ವಾಧೀನ ಪಡಿಸಿ | 

ಕೊಳ್ಳುವ 
* 
ಉತ್ತರ 

| ರೂ . ಪೈ 
ದಕ್ಷಿಣ 

ವಿಸ್ತೀರ್ಣ 
ಪೂರ್ವ ಪಶ್ಚಿಮ 

ಎ - ಗುಂ - ಆ 


ಜಮೀನಿನ 


* 
) 


ಖಾತೆದಾರರ / ಅನುಭವದಾರರ ಹೆಸರು 


ಸರ್ವೆ 
ನಂಬರ್‌ 


2 


ತರಹ 


3 


ಗ್ರಾಮ : ಚನ್ನೇಶಪುರ 


ಹೋಬಳಿ: ಕಸಬಾ 


ರಾಮಪ್ಪ ಬಿನ್ ಈರಪ್ಪ 


59 / 


ಖುಷಿ 


ರಿ. ಸ. ನಂ . 60 


ರಿ . ಸ. ನಂ . 591 ರಲ್ಲಿ ಉಳಿದ 

ಜಮೀನು 


ರಿ . ಸ. ನಂ . 57 


ರಿ . ಸ . ನಂ . 59 /1 
ಮತ್ತು 59 /2 
ರಲ್ಲಿ ಉಳಿದ 
ಜಮೀನು 


01 - 01 - 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 


೬೩೯ 


10 


ಆರ್.ಎಮ್. ಕುಮಾರಸ್ವಾಮಿ ಬಿನ್ 
ಆರ್. ಹೆಚ್ . ಮಹಾದೇವಪ್ಪ 


592 


ಖುಷಿ 


ರಿ . ಸ . ನಂ . 60 


ರಿ. ಸ. ನಂ . 59 /2ರಲ್ಲಿ ಉಳಿದ 

ಜಮೀನು 


ರಿ . ಸ. ನಂ . 59 /1 | 


ರಿ. ಸ. ನಂ . 65 


00 - 00 - 08 


| ಕೆ. ಹನುಮಂತಪ್ಪ ಬಿನ್ ಚನ್ನವೀರಪ್ಪ 


65 /2 


ಖುಷಿ 


ರಿ . ಸ. ನಂ . 64 


ರಿ. ಸ. ನಂ . 65/2ರಲ್ಲಿ ಉಳಿದ 

ಜಮೀನು 


ರಿ. ಸ. ನಂ . 59 /2 


ರಿ . ಸ. ನಂ . 64 


00 - 02 - 00 


01 - 03 - 08 


ಗ್ರಾಮ : ಕೆ. ಗಾಣದಕಟ್ಟೆ 


ಹೋಬಳಿ: ಕಸಬಾ 


* | 


ಮೈನರ್ ಫಾರೆಸ್ಟ್ 


43 


| 


ಖುಷಿ 


ರಿ . ಸ . ನಂ . 43 
ರಲ್ಲಿ ಉಳಿದ | ರಿ. ಸ. ನಂ . 43 ರಲ್ಲಿ ಉಳಿದ ಜಮೀನು 
ಜಮೀನು 


ರಿ . ಸ. ನಂ . 43 
ರಲ್ಲಿ ಉಳಿದ 
ಜಮೀನು 


ರಿ. ಸ. ನಂ . 43 
ರಲ್ಲಿ ಉಳಿದ 
ಜಮೀನು 


00 - 25 - 00 


ಫಾರೆಸ್ಟ್ 


ಒಟ್ಟು 


| 


00 - 25 - 00 


ಗ್ರಾಮ : ಜಕ್ಕಲಿ 


ಹೋಬಳಿ: ಸಂತೇಬೆನ್ನೂರು - 2 


ಸೂಳೆಕೇರಿ ನೀರು ಮುಳಗಡೆ 


ಖುಷಿ 


ರಿ . ಸ. ನಂ . 57 
ರಲ್ಲಿ ಉಳಿದ 
ಜಮೀನು 


ರಿ. ಸ. ನಂ .57 ರಲ್ಲಿ ಉಳಿದ ಜಮೀನು 


ರಿ . ಸ. ನಂ .58 
ರಲ್ಲಿ ಉಳಿದ 
ಜಮೀನು 


ರಿ . ಸ. ನಂ .57 
ರಲ್ಲಿ ಉಳಿದ 
ಜಮೀನು 


02 - 30 - 00 


ಸುಸರಾ।ನೀರುಮುಳಗಡೆ 


ಖುಷಿ 


ರಿ . ಸ. ನಂ . 12 
ರಲ್ಲಿ ಉಳಿದ 
ಜಮೀನು 


ರಿ. ಸ . ನಂ . 57 


ರಿ . ಸ . ನಂ . 58 


ರಿ . ಸ . ನಂ . 57 


01 - 31 - 08 


1 /2PI 


ಖುಷಿ 


ರತ್ನಮ್ಮ ಕೋಂ ಚನ್ನಪ್ಪ ಶಿವಮೂರ್ತ್ಯಪ್ಪ ಬಿನ್ ಚನ್ನಪ್ಪ 
ಪರಸಪ್ಪ ಬಿನ್ ಚನ್ನಪ್ಪ ನಾಗರಾಜ ಬಿನ್ ಚನ್ನಪ್ಪ 
ಹನಮಂತಪ್ಪ ಬಿನ್ ಚನ್ನಪ್ಪ ತಿಮ್ಮಪ್ಪ ಬಿನ್ ಚನ್ನಪ್ಪ 

ರತ್ನಮ್ಮ ಕೋಂ ನಾಗೇಂದ್ರಪ್ಪ 
ಕರಿಯಮ್ಮ ಕೋಂ ಮಹಾದೇವಪ್ಪ 
ಸಿ. ನಾಗರಾಜ ಬಿನ್ ಚನ್ನಪ್ಪ 


ರಿ. ಸ. ನಂ . 59 /2 


ರಿ . ಸ . ನಂ . 12 


ರಿ. ಸ. ನಂ . 11 /2 | ರಿ. ಸ. ನಂ . 11 /2 
ರಲ್ಲಿ ಉಳಿದ | ರಲ್ಲಿ ಉಳಿದ 
ಜಮೀನು ಜಮೀನು 


00 - 08 - 00 


1 /2P2 


ಖಷ್ಠಿ 


1 /2P3 


ಖುಷಿ 


11 /2P4 


ಖುಷಿ 


೬೪೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 


ಭಾಗ ೬ 


10 


ಎನ್. ವಿ . ರಾಜಪ್ಪ ಬಿನ್ ವೀರಪ್ಪ 


59 /2 


ರಿ . ಸ. ನಂ . 59 / 6 


ರಿ . ಸ . ನಂ . 11 / 2 


00 - 01 - 00 


ರಿ. ಸ. ನಂ . 59 /2 
ರಲ್ಲಿ ಉಳಿದ ರಿ . ಸ . ನಂ . 11 / 2 

ಜಮೀನು 
ರಿ . ಸ. ನಂ . 59 /6 | ರಿ. ಸ. ನಂ . 59 / 6 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 


ಹನುಮಂತಪ್ಪ ಬಿನ್ ಗಿರಿಯಪ್ಪ 


59 /6 


ರಿ. ಸ. ನಂ . 59 / 


ರಿ . ಸ . ನಂ . 59 / 2 


00 - 04 - 08 


ರಘುನಾಥಪ್ಪ ಬಿನ್ ಸಂಕಪ್ಪ 


591 


( ರಿ . ಸ. ನಂ . 63 / 3 


ರಿ . ಸ. ನಂ . 59 /6 


ರಿ . ಸ. ನಂ . 59 /1 | ರಿ . ಸ. ನಂ . 59 / 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 


00 - 04 - 08 


7 | ಸಂತೋಷಬಿನ್ ಶೇಖರಪ್ಪ ಸತೀಶ ಬಿನ್ ಶೇಖರಪ್ಪ 


63/3 


| 


ಖುಷಿ | ರಿ.ಸ. ನಂ . 63/2 


ರಿ . ಸ. ನಂ . 591 


ರಿ . ಸ. ನಂ . 63/3 | ರಿ . ಸ . ನಂ . 63 /3 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 


00 - 02 - 00 


ಶಿವಮೂರ್ತಿ ಜಿ.ಕೆ. ಬಿನ್ ಕಲ್ಲಪ್ಪ 
ನಾರಮ್ಮ ಕೋಂ ಗುಡದಪ್ಪ ಕರಿಯಪ್ಪ ಜಿ.ಕೆ ಬಿನ್ ಕಲ್ಲಪ್ಪ 
ಪಿ .ಕೆ. ಪರಮೇಶ್ವರಪ್ಪ ಬಿನ್ ಕಲ್ಲಪ್ಪ 
ಜಿ.ಕೆ. ಚಂದ್ರಪ್ಪ ಬಿನ್ ಕಲ್ಲಪ್ಪ ಜಿ.ಕೆ. ರುದ್ರಪ್ಪ ಬಿನ್ ಕಲ್ಲಪ್ಪ 


63/ 2 


ರಿ . ಸ. ನಂ . 63 /1. 


ರಿ . ಸ. ನಂ . 63/ 3 


ರಿ. ಸ. ನಂ . 63/2 | ರಿ. ಸ. ನಂ . 63/2 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 


00 - 02 - 00 


ಜಿ. ನಾಗೇಂದ್ರಪ್ಪ ಬಿನ್ ಕರಿಸಿದ್ದಪ್ಪ ಜಿ. ಶೇಖರಪ್ಪ ಬಿನ್ 
ಕರಿಸಿದ್ದಪ್ಪ ಮಹೇಶ್ವರಪ್ಪ ಬಿನ್ ಶಿವಲಿಂಗಪ್ಪ 
ಶಾಂತವೀರಪ್ಪ ಬಿನ್ ಶಿವಲಿಂಗಪ್ಪ ತಿಪ್ಪೇಶಪ್ಪ ಬಿನ್ 
ಶಿವಲಿಂಗಪ್ಪ ಬಸವರಾಜಪ್ಪ ಬಿನ್ ಶಿವಲಿಂಗಪ್ಪ 


631 


| 


ಖುಷಿ 


| ರಿ . ಸ. ನಂ . 10 /1 


ರಿ. ಸ . ನಂ . 63 / 2 


ರಿ. ಸ. ನಂ . 631 | ರಿ.ಸ. ನಂ . 63/1 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 


00 - 02 - 00 


ಪಾರ್ವತಮ್ಮ ಕೆ. ಪಿ ಕೋಂ ನಾಗೇಂದ್ರಪ್ಪ ಬಿ. 


- 


10/1 


| 


ರಿ . ಸ . ನಂ . 91 


ರಿ. ಸ. ನಂ . 63/1 ರಲ್ಲಿ ಉಳಿದ 

ಜಮೀನು 


ರಿ. ಸ. ನಂ . 10 /1 
ರಲ್ಲಿ ಉಳಿದ 
ಜಮೀನು 


ರಿ. ಸ. ನಂ . 10 /1 
ರಲ್ಲಿ ಉಳಿದ 
ಜಮೀನು 


00 - 08 - 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೯, ೨೦೧೪ 


೬೪೧ 


10. 


ಖುಷಿ 


ಪಾರ್ವತಮ್ಮ ಕೋಂ ಜಿ . ದೇವೆಂದ್ರಪ್ಪ 
ಜಿ. ಡಿ. ಹಾಲೇಶ ಬಿನ್ ಜಿ. ದೇವೆಂದ್ರಪ್ಪ 

ರತ್ವಮ್ಮ ಕೋಂ ಚನ್ನಪ್ಪ 
ರತ್ನಮ್ಮ ಕೋಂ ಚನ್ನಪ್ಪ | 
ಶಿವಮೂರ್ತ್ಯಪ್ಪ ಬಿನ್ ಚನ್ನಪ್ಪ 


ಖುಷಿ 


ಖುಷಿ 


ಖುಷಿ 


974 


ಖುಷಿ 


ರಿ . ಸ. ನಂ . 9 / 9 
ಮತ್ತು ರಿ. ಸ. ನಂ . 

9 /2 


ರಿ . ಸ . ನಂ . 10 / 1 


ರಿ . ಸ. ನಂ . 9 , 3 
& 2 ರಲ್ಲಿ 
ಉಳಿದ 
ಜಮೀನು 


ರಿ . ಸ. ನಂ . 9 
ರಲ್ಲಿ ಉಳಿದ 
ಜಮೀನು 


00 - 27 - 00 


ಖುಷ್ಠಿ 


ಪರಸಪ್ಪ ಬಿನ್ ಚನ್ನಪ್ಪ 
ನಾಗರಾಜ ಬಿನ್ ಚನ್ನಪ್ಪ 
ಹನುಮಂತಪ್ಪ ಬಿನ್ ಚನ್ನಪ್ಪ 
ತಿಮ್ಮಪ್ಪ ಬಿನ್ ಚನ್ನಪ್ಪ 
ರತ್ನಮ್ಮ ಕೋಂ ಚನ್ನಪ್ಪ 


ಖುಷಿ 


ಖುಷಿ 


ಖುಷಿ 


ಮಾದಪ್ಪ ಬಿನ್ ಗೋವಿಂದಪ್ಪ 


ಖುಷಿ 


ಜಿ.ಟಿ. ಜಗದೇಶ ಪಟೇಲ್‌ ಬಿನ್ ಲೇಟ್ ತಿಮ್ಮಪ್ಪ 


9 /3 


ಖುಷಿ 


ರಿ . ಸ. ನಂ . 9 / 4 


ರಿ. ಸ. ನಂ . 10 /1 | 


ರಿ . ಸ. ನಂ . 9 /4 


| ರಿ . ಸ. ನಂ . 9 / 4 


00 - 07 - 00 


ಎನ್. ಪುಷ್ಪ ಕೋಂ ಲೇಟ್ ತಿಪ್ಪೇಸ್ವಾಮಿ ಜಿ. ಟಿ . 


9 / 2 


ಖುಷಿ 


ರಿ . ಸ . ನಂ . 9 /9 


ರಿ. ಸ. ನಂ . 9 /4 


ರಿ . ಸ. ನಂ . 9 / 4 | ರಿ . ಸ . ನಂ . 9 / 4 


00 - 07 - 00 


ನೀಲಮ್ಮ ಕೋಂ ರುದ್ರಪ್ಪ 


979 


ಖುಷ್ಠಿ 


ರಿ.ಸ. ನಂ . 9/8 


ರಿ. ಸ. ನಂ . 9/2 & 9/4 


ರಿ . ಸ. ನಂ . ೨ /೨ 
ರಲ್ಲಿ ಉಳಿದ 
ಜಮೀನು 


ರಿ . ಸ . ನಂ . ೨ /೨ 
ರಲ್ಲಿ ಉಳಿದ 
ಜಮೀನು 


00 - 05 - 00 


ಜಯ್ಯಮ್ಮ ಕೋಂ ಈಶ್ವರಪ್ಪ 


ಖುಷಿ 


ರಿ . ಸ. ನಂ . 9 / 7 


ರಿ . ಸ. ನಂ . 9 / 9 


ರಿ. ಸ. ನಂ . 9 / 8 
ರಲ್ಲಿ ಉಳಿದ 
ಜಮೀನು 


ರಿ. ಸ. ನಂ . 9 / 8 
ರಲ್ಲಿ ಉಳಿದ 
ಜಮೀನು 


00 - 04 - 08 


ಗುರುಮೂರ್ತಿ ಬಿನ್ ಹನುಮಂತಪ್ಪ 


9/7 


ಖುಷ್ಠಿ 


ರಿ . ಸ. ನಂ . 9 / 6 


ರಿ. ಸ. ನಂ . 9 /8 


ರಿ. ಸ. ನಂ . 9 / 7 
ರಲ್ಲಿ ಉಳಿದ 
ಜಮೀನು 


ರಿ. ಸ. ನಂ . 9 / 7 
ರಲ್ಲಿ ಉಳಿದ | 
ಜಮೀನು 


00 - 05 - 00 


R .N .I. No.KARBIL /2001/47147 POSTAL REGN . No . RNP/KA/ BGS/2202/2017- 19 
Licensed to post without prepayment WPP No . 297 


೬೪೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೧೯ , ೨೦೧೯ 


ಭಾಗ ೬ 


10 


ವೀರಭದ್ರಪ್ಪ ಬಿನ್ ಹನುಮಂತಪ್ಪ 


9/6 


| 


ಖುಷಿ 


ರಿ. ಸ. ನಂ . 9 /1 


ರಿ . ಸ . ನಂ . 9 /7 


00 - 04 - 08 


ಹಾಲಸಿದ್ದಪ್ಪ ಬಿನ್ ಹನುಮಂತಪ್ಪ 


9 /1 


| 


ಖುಷಿ 


ರಿ. ಸ . ನಂ . 
16 /2ಎ/ 2 


ರಿ . ಸ. ನಂ . 9 / 6 


00 - 04 - 00 


ರಿ. ಸ. ನಂ . 9 /6 | ರಿ . ಸ. ನಂ . 9 /6 
ರಲ್ಲಿ ಉಳಿದ ರಲ್ಲಿ ಉಳಿದ 

ಜಮೀನು ಜಮೀನು 
ರಿ . ಸ. ನಂ . 9 /1 ರಿ. ಸ. ನಂ . 91 
ರಲ್ಲಿ ಉಳಿದ ರಲ್ಲಿ ಉಳಿದ 
ಜಮೀನು ಜಮೀನು 

ರಿ . ಸ . ನಂ . ರಿ. ಸ. ನಂ . 
16 /2ಎ/2 ರಲ್ಲಿ 16 /2ಎ /2 ರಲ್ಲಿ 
ಉಳಿದ 

ಉಳಿದ 
ಜಮೀನು | ಜಮೀನು 
ರಿ . ಸ. ನಂ . ರಿ . ಸ. ನಂ . 
೨ರಲ್ಲಿ ಉಳಿದ 19ರಲ್ಲಿ ಉಳಿದ 
ಜಮೀನು - ಜಮೀನು 


ಶ್ರೀನಿವಾಸ್ ಬಿನ್ ಸಿದ್ದಪ್ಪ 


16 /2A2 


ಖುಷ್ಠಿ | 


ರಿ. ಸ. ನಂ . 19 


ರಿ. ಸ. ನಂ . 91 


00 - 22 - 00 


ಗೋಮಾಳ ದನಗಳಿಗೆ 


ಖುಷ್ಠಿ | 


ರ 


ಸ್ತೆ 


ರಿ . ಸ. ನಂ . 16 /2ಎ/ 2 


00 - 06 - 00 


ಒಟ್ಟು | 07 - 25 - 08 


ಘೋಷ್ಟಾರೆ : 


1 ಚನ್ನೇಶಪುರ 


01ಎ - 03ಗು - 08ಆ 


2. ಕೆ. ಗಾಣದಕಟ್ಟೆ 


00ಎ - 25ಗು - 00ಆ 


3, ಜಕ್ಕಲಿ 


007 - 25ಗು - 08 


ಒಟ್ಟು 


09ಎ- 14ಗು - 00ಆ 


PR. 133 
sc-100 


ಉಪ ವಿಭಾಗಾಧಿಕಾರಿ ಹಾಗೂ 
ಭೂಸ್ವಾಧೀನಾಧಿಕಾರಿಗಳು 

ದಾವಣಗೆರೆ 


ಜಿಲ್ಲಾಧಿಕಾರಿಗಳು 
ದಾವಣಗೆರೆ ಜಿಲ್ಲೆ 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 . 


